ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1539 

ಶ್ರೀ ಅರುಣ ಶಹಾಪುರ. 

24-09-2021 

ಸಮಾಜ ಕಲ್ಯಾಣ ಮತ್ತು 

ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಕ್ರ.ಸಂ ಪ್ರಶ್ನೆ ಉತ್ತರ 
ಅ). |ಸರ್ಕಾರಿ ಶಾಲೆಗಳಲ್ಲಿನ ಬೋಧಕ ಹೌದು. 
ಬೋಧಕೇತರ ನೌಕರರಿಗೆ ನೀಡುತ್ತಿರುವ 
ಸೌಲಭ್ಯಗಳನ್ನು ಸಮಾಜ ಕಲ್ಯಾಣ 
ಇಲಾಖೆಯ ಅಧೀನದ ಕ್ರೈಸ್‌ ಸಂಸ್ಥೆಯ 
ವಸತಿ ಶಾಲೆಗಳ ಬೋಧಕ! ಬೋಧಕೇತರ 
ನೌಕರರಿಗೆ ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ) ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಸಮಾಜ ಕಲ್ಯಾಣ . ಇಲಾಖೆಯ ಅಧೀನದಲ್ಲಿ 


ಕ್ರೈಸ್‌ ಸಂಸ್ಥೆಯ ವಸತಿ ಶಾಲೆಗಳಲ್ಲಿ 


ಸೇವೆ ": ಸಲ್ಲಿಸುತ್ತಿರುವ ಖಾಯಂ 
ನೌಕರರಿಗೆ 'ಇ.ಜಿ.ಐ.ಎಸ್‌ (EG1S) 


ಮೊತ್ತ ನೀಡಲಾಗುತ್ತಿದೆಯೇ; ಈ 
ಮೊತ್ತದ ಪ್ರಮಾಣ ಎಷ್ಟು; 
ಇಂದಿನವರೆಗೂ ಎಷ್ಟು ಮೃತ 
ಕುಟುಂಬದವರಿಗೆ ಈ ಸೌಲಭ್ಯ 
ನೀಡಲಾಗಿದೆ; ಸರ್ಕಾರಿ ಇಲಾಖೆಯ 
ಮಹಿಳಾ ನೌಕರರಿಗೆ ನೀಡಿರುವ 


ಶಿಶುಪಾಲನಾ ರಜೆಯ ಸೌಲಭ್ಯವನ್ನು 


ವಸತಿ ಶಾಲೆಗಳ ಮಹಿಳಾ ನೌಕರರಿಗೆ 
ಜಾರಿಗೊಳಿಸಲು ಇರುವ 
ತೊಡಕುಗಳೇನು: 


ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ 
ವಸತಿ ಶಾಲೆಗಳ ನೌಕರರು ಖಾಯಂ ರಾಜ್ಯ ಸರ್ಕಾರಿ 
ನೌಕರರಿಗಾಗಿ ರೂಪಿಸಲಾಗಿರುವ ಕಡ್ಡಾಯ ಜೀವ ವಿಮಾ 


ನಿಯಮಗಳ ವ್ಯಾಪಿಗೆ ಒಳಪಡಿಸಲು 
ಅವಕಾಶವಿರುವುದಿಲ್ಲವೆಂದು ಆರ್ಥಿಕ ಇಲಾಖೆಯು 


ತಿಳಿಸಿರುತ್ತದೆ. ಆದಾಗ್ಯೂ ಸಹ ಸಂಘದ ಖಾಯಂ ನೌಕರರ 
ಹಿತದೃಷ್ಟಿಯಿಂದ ದಿನಾಂಕ:. 01.08.2016 ರಿಂದ 
ಅವಷ್ವಯವಾಗುವಂತೆ ವಾರ್ಷಿಕ ಗುಂಪು ವಿಮೆ 
ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು, ಈವರೆಗೆ ಅರ್ಹರಿರುವ 
15 ಮೃತರ ಕುಟಂಬಕ್ಕೆ ಈ ಸೌಲಭ್ಯ ನೀಡಲಾಗಿರುತ್ತದೆ. 


ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಖಾಯಂ ಮಹಿಳಾ ಸಿಬ್ಬಂದಿಗಳಿಗೆ ಸರ್ಕಾರದ ಆದೇಶ 
ಸಂಖ್ಯೆ: ಆಇ 4() ಸೇನಿಸೇ 2021, 
ದಿನಾಂಕ:21.06.2021 ರನ್ನಯ ಶಿಶುಪಾಲನಾ 
ರಜೆಯನ್ನು ಮಂಜೂರು ಮಾಡಲಾಗುತ್ತಿದೆ. 


ಇ) |ರಜಾ ಅವಧಿಯಲ್ಲಿ ಕೋವಿಡ್‌-19 ತಿ ಶಾಲೆ/ಕಾಲೇಜುಗಳಲ್ಲಿ ಕೋವಜಔ 49 ರೋಗ | 
ರೋಗ ನಿರ್ವಹಣೆಯ ಕರ್ತವ್ಯ [ನಿರ್ವಹಣೆಯ ಕರ್ತವ್ಯ. ನಿರ್ವಹಿಸಿದ ಬೋಧಕ ಮತ್ತು 
ನಿರ್ವಹಿಸಿದ ವಸತಿ ಶಾಲೆಗಳ ಬೋಧಕ [ಬೋಧಕೇತರ ಸಿಬ್ಬಂದಿಗಳು ಗಳಿಕೆ ರಜೆ(್ವ್ಶL) ಗಳನ್ನು 
ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ | ಮಂಜೂರು ಮಾಡಲು ಸಲ್ಲಿಸಿರುವ ಮನವಿಗಳನ್ನು 
ಶಿಕ್ಷಣ, ಇಲಾಖೆಯ ಶಿಕ್ಷಕರಿಗೆ ನೀಡಿದಂತೆ |ಪರಿಶೀಲಿಸಿ ನಿಯಮಾನುಸಾರ ಮಂಜೂರು ಮಾಡಲು 
ಗಳಿಕೆ ರಜೆ) ಗಳನ್ನು ಮಂಜೂರು |ಕ್ರಮವಹಿಸಲಾಗುತ್ತಿದೆ. 

ಮಾಡದಿರಲು ಕಾರಣಗಳೇನು? 


ಸಂಖ್ಯೆ: ಸಕಇ 417 ಮೊದೇಶಾ 2021 
(ಕೋಟ ಶ್ರೀನಿಫನೆಸೆ'ಪ್ರರಜಾರಿ) 
ಸಮಾಜ ಕಲಕ್ಕಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


